ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ 


್ಯ 22 


ಮಾನ್ಯ ಸದಸ್ಯರ ಹೆಸರು 


: ಶ್ರೀ ಯು.ಬಿ ವೆಂಕಟೇಶ್‌ (ನಾಮ ನಿರ್ದೇಶನ 


o) ಹೊಂದಿದವರು) 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


: 13-12-2021 


| ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


ಕ್ರಸಂ. ಪ್ರಶ್ನೆ ಉತ್ತರ 
ಅ ಕೋವಿಡ್‌ ಸಂದರ್ಭದಲ್ಲಿ ನಿಗದಿಗಿಂತ ಅಧಿಕ ಶುಲ್ಕ ಬಂದಿದೆ. 
ವಸೂಲು ಮಾಡಿರುವ ಆಸ್ಪತ್ರೆಗಳ ಬಗ್ಗೆ ದೂರುಗಳು 
ಬಂದಿವೆಯೇ; ಬಂದಿದ್ದಲ್ಲಿ, ಅಂತಹ ಆಸ್ಪತ್ರೆಗಳ ಆಸ್ಪತ್ರೆಗಳ ವಿವರಗಳನ್ನು ಅನುಬಂಧ-1ರಲ್ಲಿ 
ವಿವರಗಳನ್ನು ಒದಗಿಸುವುದು. ಲಗತ್ತಿಸಿದೆ. 
ಈವರೆಗೆ ಎಷ್ಟು ಜನ ಕೋರೋನಾ ನಡತ] ಈವರೆಗೆ 1,36,160  ಕೋವಿಡ್‌-19 | 
ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ; ಎಷ್ಟು ಸೋಂಕಿತರು ಖಾಸಗಿ ಆಸತ್ರೆಗಳಲ್ಲಿ ಚಿಕಿತ್ಸೆ 
ಜನರಿಗೆ ಸರ್ಕಾರ ಚಿಕಿತ್ಸಾ ವೆಚ್ಚವನ್ನು ಭರಿಸಲಾಗಿದೆ; | ಪಡೆದಿರುತ್ತಾರೆ. 1,17,690 ಕೋವಿಡ್‌-19 
ಯಾವ ಯಾವ ಆಸ್ಪತ್ರೆಗಳಿಗೆ ಎಷ್ಟು ಮೊತ್ತದ ಚಿಕಿತ್ಸಾ ಸೋಂಕಿತರು ಸರ್ಕಾರದಿಂದ ವೆಚ್ಚ ಭರಿಸಲಾಗುತ್ತದೆ 
ವೆಚ್ಚವನ್ನು ಪಾವತಿಸಲಾಗಿದೆ; ಹಾಗೂ ಆಸ್ಪತ್ರೆಗಳಿಗೆ ಪಾವತಿಸಲಾದ ಚಿಕಿತ್ಸಾ ವೆಚ್ಚದ 
ಕುರಿತು ಮಾಹಿತಿಯನ್ನು ಅನುಬಂಧ-2ರಲ್ಲಿ 
- ಲಗತ್ತಿಸಿದೆ. 
ಇ ನಿಗಧಿಗಿಂತ ಅಧಿಕ ಶುಲ್ಲ ವಸೂಲು ಮಾಡಿದ ಕೋವಿಡ್‌-19 ರೋಗಿಗಳಿಂದ  ನಿಗಧಿಗಿಂತ 


ಖಿಲ ಹಾ 
ಆಸ್ಪತ್ರೆಗಳ ಮೇಲೆ ಸರ್ಕಾರ 


ಕ್ರಮಗಳೇನು? 


ಕ್ಷೆ ಗೊಂಡಿರುವ 


ಅಧಿಕ ಶುಲ್ಪ ವಸೂಲು ಮಾಡಿರುವ ಆಸ್ಪತ್ರೆಗಳ ಬಗ್ಗೆ 
ಬಂದ ದೂರುಗಳನ್ನು ನಿವಾರಿಸಲು ಸಂಬಂಧಪಟ್ಟ 
ಆಸ್ಪತ್ರೆಗೆ ನೋಟಸ್‌ ನೀಡಲಾಗಿರುತ್ತದೆ. ಅವರು 
ರೋಗಿಗಳಿಂದ ವಸೂಲಿ ಮಾಡಿರುವ ಮೊತ್ತವನ್ನು 
ಆಸ್ಪತ್ರೆಯು ಮರುಪಾವತಿ ಮಾಡದೇ ಇರುವ 
ಸಂದರ್ಭದಲ್ಲಿ ವಿಚಾರಣೆ ನಡೆಸಿ ಆಸ್ಪತ್ರೆಗೆ ಪಾವತಿ 
ಮಾಡಬೇಕಾಗಿರುವ ಕ್ಷೇಮ್ಸ್‌ ಹಣದಿಂದ 
ಕಡಿತಗೊಳಿಸಿ ದೂರುದಾರರಿಗೆ ಮರುಪಾವತಿಸಲು 
ಕ್ರಮಕೈಗೊಳ್ಳಲಾಗುತ್ತಿದೆ. 


ಆಕುಕ 136 ಎಸ್‌ಬಿವಿ 2021 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


